ಗುರುತಿಲ್ಲದ ಪುಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


: 682 


ಚುಕ್ಕೆ 
'ಉತ್ತರಿಸಬೇಕಾದ ದಿನಾಂಕ : 17.09.2021. 
ಸದಸ್ಯರ ಹೆಸರು -: ಶ್ರೀ ಮುನಿರಾಜು ಗೌಡ ಪಿ. ಎ೦. (ವಿಧಾನ 
NE ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಜಿವರು : ಮಾನ್ಯ ರೇಷ್ಟಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು. 
ಪ್ರ.ಸಂ. ಪ್ರಶ್ನ [ ಉತರ 
ರಾಜ್ಯದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖಯ 
1 ಕ್ರೀಡಾಂಗಣಗಳೆಷ್ಟು; ಅಧೀನದಲ್ಲಿ 29 ಜಿಲ್ಲಾ ಕ್ರೀಡಾಂಗಣ ಹಾಗೂ 120 
(ತಾಲ್ಲೂಕುವಾರು ವಿವರತಾಲ್ಲೂಕು ಕೀಡಾಂಗಣಗಳಿವೆ. ವಿವರಗಳನ್ನು 
| ನೀಡುವುದು) ಅನುಬಂಧ:-1ರಲ್ಲಿ ವೀಡಲಾಗಿದೆ. 
FN ಬಹುತೇಕ ಜಿಲ್ಲಾ ಹಾಗೂ ತಾಲ್ಲೂಹು 
ls ಕ್ರೀಡಾಂಗಣಗಳು ಸುಸ್ಲಿತಿಯಲ್ಲಿದ್ದು, 2) ವರ್ಷಕ್ಕೂ 
2 ನ ೦ದೆ ನಿರ್ಮಾಣವಬಾಗಿರುವ ಕ್ರೀಡಾಂಗಣಗಳಲ್ಲಿ 
A ದುರಸ್ತಿ ಹಾಗೂ ಸೌಲಭ್ಯಗಳ ಉನ್ನತೀಕರಣ 
ಕೈಗೊಳ್ಳುವ ಅಗತ್ಯವಿದೆ. - 
ಇಲ್ಲದಿದ್ದಲ್ಲಿ, ದರಸ್ತಿಗೊಳಿಸಲು 
ಸರ್ಕಾರವು ಕೈಗೊಂಡಿರುವೈದ ಮೂರು ವರ್ಷಗಳಲ್ಲಿ ಕ್ರೀಡಾಂಗಣಗಳ 
ತ್ರಮಗಳೇಮು ಹಾಗೂ ಅವುಗಳಿಗೆ K 
ಇ. (ಮರಸ್ತಿ ಹಾಗೂ ಉನ್ನತೀಕರಣಕ್ಕಾಗಿ ಕೈಗೊಂಡ।| 
 .ವೆಚ ಮಾಡಿರುವ ಹಣವೆಷ್ಟು ಮಗಾರಿಗಳು. ಭರಿಸಿದ ವೆಚ್ಚ ಹಾಗೂ 
” ಮತ್ತು ಸದರಿ ಕಾಮಗಾರಿಗಳು 
ಕಾಮಗಾರಿಗಳ ಪ್ರಸ್ತುತ ಹಂತದ ಉಡ 
ಯಾವ, ಹಂತದಲ್ಲಿವೆ ಅನುಬಂಧ-2ರಲ್ಲಿ ನೀಡಲಾಗಿದೆ. 
(ಹೀಡಾಂಗಣವಾರು ವಿವರ 
ನೀಡುವುದು) | ರ 
ಹ ನ ೧೫12ನೇ ಸಾಲಿನಲ್ಲಿ ಇದುವರೆಗೆ ರಾಜ್ಯದಾದ್ಯಂತ 
ಕ್ರೀಡಾಂಗಣಗಳಿಗೆ ಪ್ರತಿ ವರ್ಷಡಾಂಗಣಗಳ ಸ್ವಚ್ಛತೆ, ಭದ್ರತೆ, ವಿದ್ಯುತ ವೆಚ್ಚ, 
pe ವೆಚ್ಛ ಮತಿತರ ನಿರ್ವಹಣೆ ಬಾಬ್ತು ಒಟ್ಟು 
ಾರಗರವಾರು KS ವರರ: 1050.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದ್ದು, 
(2 ಜಿಲ್ಲಾವಾರು ವೆಜ್ಜದ ವಿವರಗಳನ್ನು ಅನುಬಂಧ: 
. ನೀಡುವುದು) 3ರಲ್ಲಿ, ನೀಡಲಾಗಿದೆ. 
ವೈಎಸ್‌ಡಿ/ಇಬಿಬಿ/136/2021. 


- 


ನಿಯಣ ಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


ಅಮಬಂಧ:-1 


(ಎ) ಪೂರ್ಣಗೊಂಡಿರುವ ಜಿಲ್ಲಾ ಕೀಡಾಂಗಣಗಳ ವಿವರ 


p3 


ಪ್ರ. ಜಿಲ್ಲೆಯ ಹೆಸರು ಕೀಡಾಂಗಣಗಳ ವಿವರ 
ಸಂ | 
1 | ಬೆಂಗಳೂರು ನಗರ ಶ್ರೀ ಕಂಠೀರವ ಕ್ರೀಡಾಂಗಣ 
2 | ಬಾಗಲಕೋಟಿ ಬಾಗಲಕೋಟಿ 
3 | ಬಳ್ಳಾರಿ ಬಳ್ಳಾರಿ 
4 | ಬೆಳಗಾವಿ ಬೆಳಗಾವಿ 
5 | ಬೀದರ್‌ ಬೀದರ್‌ 
6 | ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ 
7_| ಚಿಕ್ಕಮಗಳೂರು ಚಿಕ್ಕಮಗಳೂರು 
8 | ಚಿತ್ರದುರ್ಗ ಚಿತ್ರದುರ್ಗ 
9 |ದಕ್ಷಿಣಕನ್ನಡ ಮಂಗಳೂರು 
10 | ದಾವಣಗೆರ ದಾವಣಗೆರೆ 
11 | ಧಾರವಾಡ ಧಾರವಾಡ 
12 | ಗದಗ ಗದಗ 
13 | ಹಾಸನ ಹಾಸನ 
14 | ಹಾವೇರಿ ಹಾವೇರಿ 
15 | ಕಲಬುರಗಿ ಕಲಬುರಗಿ 
16 | ಕೊಡಗು ಮಡಿಕೇರಿ 
17 | ಕೋಲಾರ ಕೋಲಾರ- 
18 | ಕೊಪ್ಮಳ | ಕೊಪ್ಪಳ 
19 | ಮಂಡ್ಯ ಮಂಡ್ಯ 
20 | ಮೈಸೂರು ಮೈಸೂರು 
21 | ರಾಮನಗರ ರಾಮನಗರ ' 
2೭ | ರಾಯಚೂರು ರಾಯಚೂರು 
23 | ಶಿವಮೊಗ್ಗ ಶಿವಮೊಗ್ಗ 
[24 | ತುಮಕೂರು ತುಮಕೂರು 
25 | ಉಡುಪಿ: ಉಡುಪಿ 
26 | ಉತ್ತರ ಕನ್ನಡ ಶಿರಸಿ 
27 | ವಿಜಯಪುರ ವಿಜಯಪುರ 
28 | ಯಾದಗಿರಿ ಯಾದಗಿರಿ 
29 | ಚಾಮರಾಜನಗರ ಚಾಮರಾಜನಗರ 


(ಬಿ) ಪೂರ್ಣಗೊಂಡಿರುವ ತಾಲೂಕು ಕ್ಲೀಡಾಂಗಣಗಳ ವಿವರ 


ಪ್ರ. ಸಲ ಜಿಲ್ಲೆ ತಾಲ್ಲೂಕು 
1. ಬೆ೦ಗಳೂರು ಗ್ರಾಮಾ೦ತರ ದೇವನಹಳ್ಳಿ 
2. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ 
3. ಬೆಂಗಳೂರು ಗ್ರಾಮಾ೦ತರ ಹೊಸಕೋಟೆ 
4 ಬೆಂಗಳೂರು ಗ್ರಾಮಾ೦ತರ ನೆಲಮಂಗಲ 
5 ಬೆಂಗಳೂರು ನಗರ ಆನೇಕಲ್‌ 
6. ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ (ಹೊನ್ನಗಾನಹಟ್ಟಿ) 
7. ಬೆಂಗಳೂರು ನಗರ ಚೆಂಗಳೂರು ಉತ್ತರ (ರಾವುತ್ತನಹಳ್ಳಿ 
8. ಬಾಗಲಕೋಟೆ "| ಬೀಳಗಿ 
9, ಬಾಗಲಕೋಟಿ ಹುನಗುಂದ 
10. | ಬಾಗಲಕೋಟೆ ಜಮಖಂಡಿ 
[11 ಬಾಗಲಕೋಟೆ ಮುಹೋಳ 
12. | ಬಳ್ಳಾರಿ ಸಿರಗುಪ್ಪ 
ES ಬಳ್ಳಾರಿ ಸಂಡೂರು 
14. [ಬೆಳಗಾವಿ ಅಥಣಿ 
"15, ಬೆಳಗಾವಿ ಬೈಲಹೊಂಗಲ 
16. | ಬೆಳಗಾವಿ ಚಿಕ್ಕೋಡಿ 
17. ಬೆಳಗಾವಿ ಗೋಕಾಕ 
18. - | ಬೆಳಗಾವಿ ಹುಕ್ಕೇರಿ 
19. ಬೆಳಗಾವಿ ರಾಯಭಾಗ 
20. | ಬೆಳಗಾವಿ ಸವದತ್ತಿ 
21. ಬೆಳಗಾವಿ ಖಾನಾಪುರ 
22. | ಬೀದರ ಬಸವಕಲ್ಯಾಣ 
23. ಬೀದರ ಔರಾದ್‌ 
24 ಬೀದರ ಹುಮ್ನಾಬಾದ್‌ 
25, | ಚಾಮರಾಜನಗರ ಗುಂಡ್ಲುಪೇಟೆ 
26. | ಚಾಮರಾಜನಗರ ಕೊಳ್ಳೇಗಾಲ 
[27 | ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ 
2. | ಚಕೈಬಳ್ಳಾಪುರ | ಚಿಂತಾಮಣಿ 
29. | ಚಿಕ್ಕಬಳಾಪುರ ಗೌರಿಬಿದನೂರು 
30. | ಚಿಕೃಬಳ್ಳಾಪುರಠ ಶಿಡಘಟ್ಟ 
31. | ಚಿಕ್ಕಮಗಳೂರು - ಕಡೂರು 
32. | ಚಿಕ್ಕಮಗಳೂರು ಮೂಡಿಗೆರೆ ' 
'33. | ಚಿಕ್ಕಮಗಳೂರು ನರಸಿಂಹರಾಜಪುರ 
34. | ಚಿತ್ರದುರ್ಗ ಚಳ್ಳಕೆರೆ 
35. 1 ಚಿತ್ರದುರ್ಗ ಹಿರಿಯೂರು 
36. | ಚಿತ್ರದುರ್ಗ ಹೊಸದುರ್ಗ 
37. ದಕ್ಷಿಣಕನ್ನಡ ಬೆಳಂಗಡಿ 
38 [ದಕ್ಷಿಣಕನ್ನಡ ಪುತೂರು 
39. [ದಕ್ಷಿಣಕನ್ನಡ ಸುಳ್ಯ ' 
L 40. [ದಕ್ಷಿಣಕನ್ನಡ ಮೂಡಬಿದರೆ. 
41. | ದಾವಣಗೆರೆ ಚನ್ನಗಿರಿ 
42. | ದಾವಣಗೆರೆ ಹರಿಹರ 
43. | ದಾವಣಗೆರೆ ಹೊನ್ನಾಳಿ 
44. | ದಾವಣಗೆರೆ ಜಗಳೂರು 


4ರ. 


ಧಾರವಾಡ ಅಳ್ನಾವರ 
46. ಗದಗ ಮುಂಡರಗಿ 
"47. |nದಗೆ ಸರಗುಂದ 
48. ಗದಗ ರೋಣ 
49. |ಗೆದಗೆ ಶಿರಹಟ್ಟಿ 
50.. | ಹಾಸನ ಆಲೂರು 
51. | ಹಾಸನ ಅರಸೀಕೆರೆ 
52. 1 ಹಾಸನ ಅರಕಲಗೂಡು 
53. 1 ಹಾಸನ ಬೇಲೂರು 
54, | ಹಾಸನ. ಚನ್ನರಾಯಪಟ್ಟಣ 
- 55, | ಹಾಸನ ಹೊಳೆನರಸೀಪುರ 
56. | ಹಾಸನ ಸಕಲೇಶಪುರ 
57. | ಹಾವೇರಿ ಬ್ಯಾಡಗಿ 
58. ಹಾವೇರಿ ಹಾನಗಲ್‌ 
59. | ಹಾವೇರಿ ಹಿರೇಕೆರೂರು 
60. | ಹಾವೇರಿ ರಾಣೇಬೆನ್ನೂರು 
61. 1 ಹಾವೇರಿ ಸವಣೂರು 
62. | ಹಾವೇರಿ ಶಿಗ್ಗಾಂವ್‌ 
63. | ಕಲಬುರಗಿ ಆಲಂದ 
64. | ಕಲಬುರಗಿ ಚಿಂಚೋಳಿ, 
65. | ಕಲಬುರಗಿ ಚಿತ್ತಾಪೂರ 
66. | ಕಲಬುರಗಿ ಜೀವರ್ಗಿ R 
67. | ಕಲಬುರಗಿ ಸೇಡಂ 
68. | ಕಲಬುರಗಿ ಮೆಹಂಗಾಂವ್‌ (ಕಮಲಪುರ) 
69. | ಕೊಡಗು ಸೋಮವಾರಪೇಟಿ 
.70. | ಕೋಲಾರ ಬಂಗಾರಪೇಟೆ 
71. - | ಕೋಲಾರ ಮಾಲೂರು 
72. | ಕೋಲಾರ ಮುಳಬಾಗಿಲು 
73. | ಕೋಲಾರ ಶ್ರೀನಿವಾಸಪುರ 
74. | ಕೊಪ್ಪಳ ಗಂಗಾವತಿ 
75. | ಕೊಪ್ಪಳ ಕುಷ್ಟಗಿ 
76. | ಕೊಷ್ಟಳ ಯಲಬುರ್ಗ 
77. | ಮಂಡ್ಯ ಕೆ.ಆರ್‌.ಷೇಟೆ 
. 78. |ಮಂಡ್ಯ ಮದೂರು 
79. [ಮಂಡ್ಯ ಮಳವಳ್ಳಿ 
80. | ಮಂಡ್ಯ. ನಾಗಮಂಗಲ 
81. | ಮಂಡ್ಯ ಪಾಂಡವಪುರ 
82. [ಮಂಡ್ಯ ಶ್ರೀರಂಗಪಟ್ಟಣ 
83. | ಮೈಸೂರು ಹೆಗಡದೇವನಕೋಟಿ 


SE 
i 


ho 


84. | ಮೈಸೂರು ಹುಣಸೂರು 
85. | ಮೈಸೂರು ಕೃಷ್ಣರಾಜನಗರ 
86. | ಮೈಸೂರು ನಂಜನಗೂಡು 
87. [ಮೈಸೂರು ಪಿರಿಯಾಪಟ್ಟಣ 
88. | ರಾಮನಗರ ಕನಕಪುರ 

89. | ರಾಯಚೂರು ದೇವದುರ್ಗ 

90. | ರಾಯಚೂರು ಸಿಂಧನೂರು 
91, | ರಾಯಚೂರು ಿಂಗಸಗೂರು 
92. | ಶಿವಮೊಗ್ಗ ಹೊಸನಗರ 

93. | ಶಿವಮೊಗ್ಗ ಸಾಗರ 

94. | ಶಿವಮೊಗ್ಗ ಶಿಕಾರಿಪುರ 

95. | ಶಿವಮೊಗ್ಗ ಸೊರಬ 

96. | ಶಿವಮೊಗ್ಗ ತೀರ್ಥಹಳ್ಳಿ 

97, | ತುಮಕೂರು ಚಿಕ್ಕನಾಯಕನಹಳ್ಳಿ 
98. | ತುಮಕೂರು” ಕೊರಟಗೆರೆ 

99, | ತುಮಕೂರು ಕುಣಿಗಲ್‌ 

100. .| ತುಮಕೂರು ಮಧುಗಿರಿ 
101. | ತುಮಕೂರು ಪಾವಗಡ 

102. | ತುಮಕೂರು ಶಿರಾ 
103. | ತುಮಕೂರು ತಿಪಟೂರು 

104. ತುಮಕೂರು ತುರುವೇಕೆರೆ 
105. | ಉಡುಪಿ ಕಾರ್ಕಳ 

106. | ಉಡುಪಿ ಕುಂದಾಪುರ 
107. "| ಉಡುಪಿ ಹೆಜಮಾಡಿ ಣಾಪು) 
108. .] ಉತ್ತರಕನ್ನಡ ಅಂಕೋಲ 

109. | ಉತ್ತರಕನುಡ ಭಟ್ಕಳ 

110. .| ಉತ್ತರಕನುಡ . ಹಳಿಯಾಳ. 
111. | ಉತ್ತರಕನಡ ಜೋಯಿಡಾ 
112. ಉತ್ತರಕನ್ನಡ ಮುಂಡಗೋಡ } 
713. | ಉತ್ತರಕನ್ನಡ ಯಲ್ಲಾಪುರ 
114. | ಉತ್ತರಕನ್ನಡ ಕಾರವಾರ 

115. | ವಿಜಯಪುರ ಇಂಡಿ 

116. | ವಿಜಯಪುರ ಸಿಂದಗಿ 

117, | ವಿಜಯನಗರ | ಹೂವಿನಹಡಗಲಿ 
118. | ವಿಜಯನಗರ ಹೊಸಪೇಟೆ 
119, [ವಿಜಯನಗರ ಹರಪನಹಳ್ಳಿ 
120, | ಯಾದಗಿರಿ ಶಹಾಪುರ 


ಅಮುಬಂದ-ಂ2 


ಕಳೆದ ಮೂರು ವರ್ಷಗಳಲ್ಲಿ ಕ್ಷೀಡಾಂಗಣಗಳ ದುರಸ್ಲಿ ಹಾಗೂ ಉನ್ನತೀಕರಣ 


ಕಾಮಗಾರಿಗಳಿಗೆ ಬಿಡಗಡೆ ಮಾಡಿರುವ ಅಮುದಾನದ ವಿವರ 


ಸಂ 


ಜಿಲ್ಲೆ 


ಕ್ರೀಡಾಂಗಣದ ದುರಸ್ಲಿ/ 
ಅಭಿವೃದ್ಧಿ ಕಾಮಗಾರಿಗಳ ವಿವರ 


ಅಂದಾಜು T 


ಮೊತ್ತ 
(ರೂ.ಲಕ್ಷಗಳ 


ಭರಿಸಲಾ 
ದವೆಚ್ಚ 
(ರೂ.ಲಕ್ಷಗ 


ಳಲ್ಲಿ) 


ಕಾಮಗಾರಿ ಪ್ರಸ್ತುತ 
ಹಂತ 


ಉಡುಪಿ 


ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಳಾಂಗಣ 
ಶೀಡಾಂಗಣಕ್ಕಿ 
ವ್ಯವಸ್ಥೆ ಅಳವಡಿಸುವುದು. 


ಹವಾನಿಯಂತ್ರಣ | 


98.80 ' 


ಪೂರ್ಣಗೊಂಡಿದೆ. 


ದಾವಣಗೆರೆ 


ಜಿಲ್ಲಾ ಕಶೀಡಾಂಗಣದಲ್ಲಿರುವ 
ಬಾಲಕರ ಪಸತಿ ನಿಲಯ ದುರಸ್ಲಿ 


47.20 


ಪೂರ್ಣಗೊಂಡಿದೆ. 


ದಾವಣಗೆರೆ 


ಜಿಲ್ಲಾ ಕ್ರೀಡಾಂಗಣದಲ್ಲಿ ಶೌಚಾಲಯ 
ನಿರ್ಮಾಣ 


18.21 


| ಹ 4 


ಬೆಂಗಳೂರು 


ಮೂಡಬಿದ್ರೆ ಕ್ರೀಡಾಂಗಣದಲ್ಲಿ 
ಸ್ಟೇಟಔಂಗ್‌ ರಿಂಕ್‌ ಅಂಕಣಕ್ಕೆ ಸ್ಟೈನ್‌ 
ಲಿಸ್‌ ಸ್ಟೀಲ್‌ ರೈಲಿಂಗ್‌ 
ಅಳವಡಿಸುವುದು. 


12.00 


ಪೂರ್ಣಗೊಂಣಿದೆ. 


ಬೆಂಗಳೂರು 


ಪ್ರೀ ಕಂಠೀರವ ಶ್ರೀಡಾಂಗಣದಲ್ನಿರುವ 
ಬಾಸ್ಕೆಟ್‌ಬಾ ಅಂಕಣಕ್ಕೆ ಸೈಡ್‌ ಕವರ್‌ 
ಅಳವಡಿಸುವುದು. 


65.54 


65.54 


ಪೂರ್ಣಗೊಂದಿದೆ. 


ತುಮಕೂರು 


ಕೊರಟಿಗೆರೆ ತಾಲ್ಲೂಕು ಶೀಡಾಂಗಣಕ್ಕೆ 
ಮೇಲ್ಮಾವಣಿ ಅಳವಡಿಸುವುದು. 


93.00 


sk 


' ತುಮಕೂರು 


ಕೊರಟಗೆರೆ ತಾಲ್ಲೂಕು 
ಕ್ರೀಡಾಂಗಣದಲ್ಲಿ ಒಳಾಂಗಣ ಜಮ್‌ 
ಮತ್ತು ವಿವಿದ್ಧೋದ್ದೇಶ ಹಾಲ್‌ 
ನಿರ್ಮಾಣ 


154.00 


ಪ್ರಗತಿಯಲ್ಲಿಡೆ. 


ತುಮಕೂರು 


ಕೊರಟಗೆರೆ 
ಕ್ರೀಡಾಂಗಣದಲ್ಲಿ, ಒಳಾಂಗಣ 
ಕ್ರೀಡಾಂಗಣದ ಕಾಮಗಾರಿಗೆ 
(ಕ್ರೀಡಾಂಗಣದ ಗ್ಯಾಲರಿಗೆ ಛಾವಣಿ 
ಅಳವಡಿಕೆ) ' 


ತಾಲ್ಲೂಕು 


195.00 


58.50 


ಪ್ರಗತಿಯಲ್ಲಿ; 


ಗದಗ 


ಜಿಲ್ಲಾ ಕ್ರೀಡಾಂಗಣಕ್ಕೆ ಟೆನ್ಸೈಲ್‌ 
ಮೆಂಬ್ರೇನ್‌ ಅಳವಡಿಸುವುದು. 


814.00 


WE 


ಹಾಸನ 


ಅರಸೀಕೆರೆ ತಾಲ್ಲೂಕು ಕ್ರೀಡಾಂಗಣ 
ಅಭಿವೃದ್ದಿ 


200.00 


ಪ್ರಗತಿಯಲ್ಲಿದೆ. 


ಬೆಂಗಳೂರು 


ಶ್ರೀಕಂಠೀರವ ಕ್ರೀಡಾ 
ಸಂಕೀರ್ಣದಲ್ಲಿರುವ - ಒಳಾಂಗಣ 
ಶೀಡಾಂಗಣದ ನೀರು ಸರಬರಾಜು 
ಹಾಗೂ ಒಳಚರಂಡಿ ವ್ಯವಸ್ಥೆ 
ಕಲ್ಪಿಸುವ ಕಾಮಗಾರಿ 


Bi 


45.00 


ಪೂರ್ಣಗೊಂಡಿಣಿ. 


ಬೆಂಗಳೂರು 


ಕೋರಮಂಗಲ ಒಳಾಂಗಣ 
ಕ್ರೀಡಾಂಗಣಕ್ಕೆ ಮರದ ನೆಲಹಾಸು 
ಅಳವಡಿಸುವುದು. Ke 


94.50 


94.50 


ಪೂರ್ಣಗೊಂಡಿಚೆ. 


13. 


ಬೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾಂಗಣದ ದಕ್ಷಿಣ 
ಭಾಗದ ಕಾಂಪೌಂಡು ಗೋಡೆಗೆ 
ಎಂ.ಎಸ್‌. ಡಿಸೈನರ್‌ ಗೇಟ್‌ 
ಅಳವಡಿಸುವುದು. 


7.86 


ಪೂರ್ಣಗೊಂಡಿದೆ. 


ಬೆಂಗಳೂರು 


ಶ್ರೀಕಂಠೀರವ ಶ್ರೀಡಾಂಗಣದಲ್ಲಿರುವ 
ಬ್ಯಾಸ್ಕೆಟ್‌ ಬಾಲ್‌ ಅಂಕಣದಲ್ಲಿರುವ 
ಸಿಂಥೆಟಿಕ್‌ ನೆಲಹಾಸನ್ನು ತೆಗೆದು 
ಹೊಸದಾಗಿ ಅಧುನಿಕ ಮಾದರಿಯ 
ನೆಲಹಾಸು ಅಳವಡಿಸುವುದು: 


56.00 


55.54 


ಪೂರ್ಣಗೊಂಡಿದೆ 


ಇ 


"a 


16.14. 


15. ಜಿ೦ಗಳೂರು | ಕೋರಮಂಗಲ ಒಳಾಂಗಣ 18.32, `'ಪೂರ್ಣಗೊಂಡಿದೆ. 
ಕಡಾಂಗಣದಲ್ಲಿ ಡ್ರೈನೇಜ್‌ ನಿರ್ಮಾಣ, : 
ಅನಗತ್ಯ ಚೈಸ್‌ ಲಿಂಕ್‌ ಫೆನ್ಸಿಂಗ್‌ ತೆಗೆದು 
ಹಾಕುವ ಹಾಗೂ ಕಾಂಪೌಂಡು ಗೋಡೆಗೆ 
ಬಣ್ಣ ಬಳಿಯವುದು. « . 

16: ಉತ್ತರ ಕನ್ನಡ | ಹಳಿಯಾಳ ತಾಲ್ಲೂಕು ಕ್ಲೀಡಾಂಗಣ 150.00 102.00 ಪ್ರಾರಂಭಿಸಬೇಕಾಗಿದೆ. 

' ಅಭಿವೃದಿ, 

17. ವಿಜಯಪುರ ಸಿಂದಗಿ ತಾಲ್ಲೂಕು ಪ್ರೀಡಾಂಗಣ 69.00 69.00 ಪೂರ್ಣಗೊಂಡಿದೆ. 
ಅಭಿವೃದ್ದಿ 

18. |: ಬೆಂಗಳೂರು ನೆಲಮಂಗಲ ತಾಲೂಕು ಶೀಡಾಂಗಣ 48.00 44.22 ಪೂರ್ಣಗೊಂಡಿದೆ. 
ಅಭಿವೃದ್ದಿ oo 

19. ಮಂಡ್ಯ ಜಿಲ್ಲಾ ಕ್ರೀಡಾಂಗಣಗಳ ಸೌಲಭ್ಯಗಳನ್ನು 100.00 75.00 ಪ್ರಗತಿಯಲ್ಲಿದೆ. 
ಮೇಲ್ಲರ್ಜಿಗೇರಿಸುವುದು K 

20. ಬೀದರ್‌ ಜಲ್ಲಾ ಕ್ಹೀಡಾಂಗಣಗಳ ಸೌಲಭ್ಯಗಳನ್ನು 100.00 75.00 ಪ್ರಗತಿಯಲ್ಲಿದೆ. 
ಮೇಲ್ಮರ್ಜಿಗೇರಿಸುವುದು 

21. ಸಮಕೂರು | ಜಿಲ್ಲಾ ಕೀಡಾಂಗಣಗಳ ಸೌಲಭ್ಯಗಳನ್ನು 100.00 75.00 ಪ್ರಗತಿಯಲ್ಲಿದೆ. 

' ಮೇಲ್ಲರ್ಜಿಗೇರಿಸುವುದು - 

22. ಹಾಸನ ಜಿಲ್ಲಾ ಕೀಡಾಂಗಣಗಳ ಸೌಲಭ್ಯಗಳನ್ನು | . 100.00 75,00 ಪ್ರಗತಿಯಲ್ಲಿದೆ. 
ಮೇಲ್ಮರ್ಜಿಗೇರಿಸುವುದು 

23. ಉಡುಪಿ " 12.00 11.60 ಪೂರ್ಣಗೊಂಡಿದೆ. 
ಉಡುಪಿ ಒಳಾಂಗಣ ಕ್ರೀಡಾಂಗಣಕ್ಕೆ 
ಹವಾನಿಯಂತುಣ ವ್ಯವಸ್ಥೆಯ ಹೆಚ್ಚುವರಿ 
ಕಾಮಗಾರಿ ” 

24. ವಿಜಯಪುರ ಇಂಡಿ ತಾಲ್ಲೂಕು ಕೀಡಾಂಗಣಕೆ, 42.90 25.00 ಪೂರ್ಣಗೊಂಡಿದೆ. 
ಕಾಂಪೌಂಡು ಗೋಡೆ ನಿರ್ಮಾಣ _ 

25. ಬಾಗಲಕೋಟ | ಮುಧೋಳ : ತಾಲ್ಲೂಕು ರನ್ನ 23.39 15.00 ಪೂರ್ಣಗೊಂಡಿದೆ. 
ಪೀಡಾಂಗಣದ ಆವರಣದಲ್ಲಿ ವೇಧಿಕೆಯ 
ಮೇಲ್ದಾವಣಿ ನಿರ್ಮಾಣ 

26. ಚಿತ್ರದುರ್ಗ | ಹೊಳಲ್ಕೆರೆ ತಾಲೂಕು ಕ್ರೀಡಾಂಗಣ 188.00 110.00 ಪ್ರಗತಿಯಲ್ಲಿದೆ. 
ನಿರ್ಮಾಣ 

27. ಉಡುಪಿ ಕಾರ್ಕಳ ಕ್ರೀಡಾಂಗಣ ಅಭಿವೃದ್ದಿ 50.00 25.00 ಪೂರ್ಣಗೊಂಡಿದೆ. 

28. ದಕ್ಲಿಣಕನಡ | ಇ ನಗರದ  ಕೀೀಡಾಂಗಣ: ವನ್ನು 100.00 30.00 ಪ್ರಗತಿಯಲ್ಲಿದೆ. 
ಅಬಿವೃದಿಪಡಿಸುವುದು. . ” 

29. ಉತ್ತರ ಕನ್ನಡ | ಶಿರಸಿ ತಾಲ್ಲೂಫು ಕ್ರೀಡಾಂಗಣದಲ್ಲಿ 100.00 25.00 ಮುಕ್ತಾಯಗೊಳ್ಳುವ 

” | ರನ್ನಿಂಗ್‌ ಟ್ರಾಕ್‌ ಮತ್ತು ಚರಂಡಿ ದುರಸ್ಲಿ ಹಂತದಲ್ಲಿದೆ. 
ಕಾಮಗಾರಿ _- . 

30. ಹಾಸನ | 111.55 30.00 ಪ್ರಗತಿಯಲ್ಲಿದೆ. 
ಸಕಲೇಶಪುರ ತಾಲ್ಲೂಕು ಕ್ಲೀಡಾಂಗಣಕ್ಕೆ - 
ಮೂಲಭೂತ ಸೌಕರ್ಯ ಕಲ್ಪಿಸುವುದು. 

31. ಬಾಗಲಕೋಟ | ಜಿಲ್ಲಾ ಕ್ರೀಡಾಂಗಣದ ಕ್ರೀಡಾವಸತಿ 19.50 19.30 ಪ್ರಗತಿಯಲ್ಲಿದೆ. 
ವಿಲಯ ದುರಸ್ಸಿ - 

32. ಉಡುಪಿ ಕುಂದಾಪುರ ತಾಲ್ಲೂಕು ಕೀಡಾಂಗಣ $ 100.00 25.00 ಪ್ರಗತಿಯಲ್ಲಿದೆ. 
ರೂಫಿಂಗ್‌ ಅಳವಡಿಸುವುದು 

3 | ಜಿಕ್ಕಮಗಳೂರು | ಮೂಡಿಗೆರೆ ' ಪಟ್ಟಣದ ಹೊಯಳ 120.00 40.00 ಪಾರಂಭಿಸಬೇಕಾಗಿದೆ. 
ಕ್ರೀಡಾಂಗಣವನ್ನು ಅಭಿವೃದ್ದಿ k 
ಪಡಿಸುವುದು. 

34. ಸೊಪಷ್ನಳ .| ಕುಷ್ಠಗಿ ತಾಲ್ಲೂಕು ಕ್ರೀಡಾಂಗಣದ 43.00 15.00 ಪೂರ್ಣಗೊಂಡಿದೆ. 
ಪೆವಿಲಿಯನ್‌ ಕಟ್ಟಡಕ್ಕೆ ಮೇಲ್ಮಾವಣಿ 
ನಿರ್ಮಾಣ oo ' 

35. | ದಕ್ಷಿಣಕನ್ನಡ ಯು.ಎಸ್‌.ಮಲ್ಯ ಒಳಾಂಗಣ 15.25 15.25 ಪೂರ್ಣಗೊಂಡಿದೆ. 
ಕ್ರೀಡಾಂಗಣಕ್ಯ ಮೇಲ್ಲಾವಣಿ 


ನಿರ್ಮಾಣ 


36. 


ಕೋಲಾರ 


ಶ್ರೀನಿವಾಸಪುರ ತಾಲ್ಲೂಕು ಕ್ರೀಡಾಂಗಣ 


ಅಭಿವ್ಯದ್ಧಿ ಕಾಮಗಾರಿ. 
| 


500.00 


500.00 


ಪ್ರಾರಂಭಿಸಿರುವುದಿಲ್ಲ. 


37. 


ಬಳ್ಳಾರಿ 


| 
ಸಿರುಗುಪ್ಪ ಹಾಲಿಯಿರುವ 


ಶಿಥಿಲಗೊಂಡಿರುವ ಕಟ್ಟಡವನ್ನು 
ತೆರವುಗೊಳಿಸುವುದು | 2 


2.51 


2:51 


ಪೂರ್ಣಗೊಂಡಿದೆ. 


38. 


ಬೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾ ಸಂಕೀರ್ಣದಲ್ನಿನ 
ಬಾಲಕರ ವಸತಿ ನಿಲಯ ದುರಸ್ಲಿ 


6200 


61.50 


ಪೂರ್ಣಗೊಂಡಿದೆ. 


39. 


ಬೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾಂಗಣದ ಸುತ್ತಲೂ 
ಚೈನ್‌-ಲಿಂಕ್‌ ಫೆನ್ನಿಂಗ್‌ ಅಳವಡಿಸುವ 
ಕಾಮಗಾರಿ " 


197.80 


197.80 


ಪೂರ್ಣಗೊಂದಿದೆ. 


40. 


ಬೆಂಗಳೂರು 


ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣಕ್ಕೆ 
ಮ್ಯಾಪಲ್‌ ಮರದ ನೆಲಹಾಸು 
ಅಳವಡಿಸುವುದು. 


114.00 


120.00. 


41. 


ಬೆಂಗಳೂರು 


ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದ 
ಬಾಸ್ಕೆಟ್‌ಬಾಲ್‌ ಅಂಕಣಕ್ಕೆ ಎಲೆಕ್ಟಾಂನಿಕ್‌ 
ಸ್ಕೋರ್‌ ಬೋರ್ಡ್‌ ಹಾಗೂ ಇತರೆ 
ಉಪಕರಣಗಳನ್ನು ಅಳವಡಿಸುವುದು. 


236.00 


236.00 


42. 


ಬೆಂಗಳೂರು 


ಶ್ರೀ "ಕಂಠೀರವ ಒಳಾಂಗಣ 
ಸ್ರೀಡಾಂಗಣದಲ್ಲಿ ಹಾಲಿ ಅಸ್ತಿತ್ವದಲ್ಲಿರುವ 
ಹವಾ ನಿಯಂತ್ರಣ ವ್ಯವಸ್ಥೆಯ ದುರಸ್ಸಿ 
ಹಾಗೂ ವಾರ್ಷಿಕ ನಿರ್ವಹಣೆಯ 


76.82 


70.51 


ಪೂರ್ಣಗೊಂಡಿದೆ. 


43. 


ಬೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾ ಸಂಕೀರ್ಣ ಹಾಗೂ 
ಕೋರಮಂಗಲ ಒಳಾಂಗಣ 
ಕ್ರೀಡಾಂಗಣಗಳಿಗೆ ಎಲ್‌ಇಡಿ. ಫ್ಲೆಡ್‌ 
ಲೈಟ್‌ಗಳನ್ನು ಅಳವಡಿಸುವುದು 


50.00 


40.00 


ಪೂರ್ಣಗೊಂಡಿದೆ. 


44. 


ಬೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾಲಗಣ ಹಾಗೂ 


ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದ |. 


ಜೇಸರೇಟರ್‌ ಬದಲಾವಣೆ ಹಾಗೂ 
ಹಾಲಿಯಿರುವ ಡಿ.ಜಿ. ಅನ್ನು ದುರಸ್ತಿ 
ಪಡಿಸುವುದರ ಹಾಗೂ ಇತರೆ 
ಕಾಮಗಾರಿಗಳು 


75.00 


65.00 


ಪೂರ್ಣಗೊಂಡಿಬೆ. 


45. 


ಚೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾಂಗಣದ 
ಶೌಚಾಲಯಗಳ ನಿರ್ಮಾಣ ಹಾಗೂ ಇತರೆ 
ದಮರಸ್ಸಿ ಕಾಮಗಾರಿ" (ಜಿಮ್‌ ರೂಂ 
ನಿರ್ಮಾಣ, ಗೇಟ್‌ ನಂ.46 ಮತ್ತು 7ರ 
ನೆಲಮಹಡಿಯ ಶೌಚಾಲಯಗಳು ಹಾಗೂ 
ಪೇವರ್ಸ್‌ ಅನ್ನು . ಮರು 
ಅಳವಡಿಸುವುದು) 


71060 


110.00 


46. 


ಬೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಟ-18 


ಮಹಿಳಾ. ಫೀಬಾ ಕಪ್‌ ಆಯೋಜಿಸುವ |' 


ಸಂ೦ಬಸಿಧ ಶ್ರೀ ಕಂಠೀರವ ಕ್ರೀಡಾ 
ಸಂಕೀರ್ಣದಲ್ಲಿರುವ ಮುಖ್ಯ ದ್ಯಾರಗಳ 
ಹಾಗೂ ಹೊರಾಂಗಣ. ಕ್ರೀಡಾಂಗಣದ 
ಗೇಟ್‌ಗಳನ್ನು ದುರಸ್ಲಿಪಡಿಸಿ, ಸಂಪೂರ್ಣ 
ಹಾಳಾಗಿರುವ ಗೇಟ್‌ಗಳನ್ನು ಹೊಸದಾಗಿ 
ಅಳವಡಿಸುವ ಕಾಮಗಾರಿಗಳು 


50.00 


50.00 


ಪೂರ್ಣಗೊಂಡಿಡೆ. 


ಇ 


47. 


ಬೆಂಗಳೂರು 


ಶ್ರೀ. ಕಂಠೀರವ ಹೊರಾಂಗಣ 
ಕ್ರೀಡಾ೦ಗಣ ಶೌಚಾಲಯಗಳನ್ನು 
ಅಬಿವೃದ್ದಿ ಪಡಿಸುವುದು. (ಗೇಟ್‌ ವಂ. 
2, 3, 1 ಮತ್ತು 12ರ ಹತಿರವಿರುವ 
ಶೌಚಾಲಯಗಳು) 


145.00 


115.00 


ಪೂರ್ಣಗೊಂಡಿದೆ. 


|” ಜಿಂಗಳೂರು 


ಒಳಾಂಗಣ 
ಹಾಗೂ 
ಹಾಕಿ 
ತುರ್ತು 


ಕೋರಮಂಗಲ 
ಶ್ರೀಡಾಂಗಣ 
ಅಕ್ಕಿತಿಮ್ಮನಹಳ್ಳಿ . 
ಹೀಡಾಂಗಣಗಳ 
ಕಾಮಗಾರಿಗಳು 


ಅತೀ 


60.00 


60.00 


ಪೂರ್ಣಗೊಂಡಿದೆ. 


49. 


ಬೆಂಗಳೂರು 


ವಿದ್ಯಾನಗರದ ' ರಾಷ್ಟೀಯ ಯುವ 
ಕೇಂದ್ರದ ಸಭಾಂಗಣ ಉನ್ನತೀಕರಣ 
ಕಾಮಗಾರಿ 


125.00. 


125.00 


ಪೂರ್ಣಗೊಂಡಿದೆ. 


50. 


ಬೆಂಗಳೂರು 


ವಿದ್ಯಾನಗರದ ರಾಷ್ಟೀಯ ಯುವ 
ಕೇಂದ್ರ ಆವರಣದ ಒಳಾಂಗಣ 
ಪಶೀಡಾ೦ಗಣಕ್ಕೆ 2500  ಕೆ.ವಮ್ಮ್ಹಿಎ. 
ಜನರೇಟರ್‌ ಅಳವಡಿಸುವುದು 


25.00 


25.00 


ಪೂರ್ಣಗೊಂಡಿದೆ. 


51 


ಬೆಂಗಳೂರು 


ವಿದ್ಯಾನಗರದ" ರಾಷ್ಟೀಯ" ಯುವ 
ಕೇಂದ್ರ ಆವರಣದ ಜಂಗಲ್‌ 
ಕ್ಲೀಯರಿಂಗ್‌ ಮತ್ತು ಅತಿಥಿ ಗೃಹಗಳ 
ಅಭಿವೃದ್ದಿ ಕಾಮಗಾರಿ 2 


25.00 


- 20.00 


ಪೂರ್ಣಗೊಂಡಿದೆ. 


52 


ಸವದತಿ ತಾಲ್ಲೂಕು ಕ್ರೀಡಾಂಗಣ 
ಅಭಿವೃದ್ದಿ 


100.00 . 


50.00 


ಪ್ರಾರಂಭಿಸಬೇಕಾಗಿ 
ದೆ 


53. 


ನೇತಾಜಿ ಸುಭಾಷ್‌ ಚ೦ದ್ರ ಬೋಸ್‌ | 


ಶ್ರೀಡಾಂಗಣ ಅಭಿವೃದ್ದಿ 


"60.00 


30.00 


ಪ್ರಾರಂಭಿಸಬೇಕಾಗಿ 


54. 


ಅಡೂರು ತಾಲ್ಲೂಕು ಕ್ರೀಡಾಂಗಣ 
ಅಭಿವೃದ್ದಿ 


30.00 


20.00 


ಪ್ರಗತಿಯಲ್ಲಿದೆ. 


55. 


ಬೆಂಗಳೂರು 


ಶ್ರೀ ಕಂಠೀರವ ಕೀಡಾಂಗಣದಲ್ಲಿರುವ 
ಕ್ರೀಡಾ ವಿಜ್ಞಾನ ಕೇಂದ್ರವನ್ನು 


“ದುರಸ್ಥಿ ಪಡಿಸುವ ಕುರಿತು. 


100.00 


90.00 


ಪ್ರಗತಿಯಲ್ಲಿದೆ. 


56. 


ಬೆಂಗಳೂರು 


ಶ್ರೀ ಜಯಪ್ರಕಾಶ ನಾರಾಯಣ 
ರಾಷ್ಟೀಯ ಯುವ 
ಕೇಂದುದಲ್ಲಿರುವ ವಿದ್ಯಾರ್ಥಿ 


ವಿಲಯಗಳ ನವೀಕರಣ ಕಾಮಗಾರಿ 


“ತರಬೇತಿ. 


199.90 


135.00 


ಪೂರ್ಣಗೊಂಡಿದೆ. 


57, 


"|. ಬೆಂಗಳೂರು 


ಗುರುನಾನಕ್‌ ಭವನ ಅಭಿವೃದ್ದಿ 
ಕಾಮಗಾರಿ 


100.00 


32.00 


ಫ್ರಗತಿಯಲ್ಲಿದೆ 


58. 


ಬೆಂಗಳೂರು 


ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿರುವ 
ವಾಲಿಬಾಲ್‌ ಅಂಕಣ ನವೀಕರಣ 


30.00 


20.41 


ಪೂರ್ಣಗೊಂಡಿದೆ. 


ಒಟ್ಟಿ 


5980.58 


5123.36 


ಅಮಬಂಧ:3 


2021-22ನೇ ಸಾಲಿನಲ್ಲಿ ಇಲಿಯವರೆಗೆ ಹೀಡಾಂಗಣಗಳ ನಿರ್ವಹಣೆಗಾಗಿ ಬಿಡುಗಡೆ 


ಮಾಡಲಾದ ಆಮುದಾನದ ವಿವರ. 
ಪ್ರ. ಜಿಲೆ ಒಟ್ಟು ಬಿಡುಗಡೆಯಾದ 
ಸಂ ಸ ಅನುದಾನ (ರೂ ಗಳಲ್ಲಿ) 
ಚಂಗಳೂರಿನ ಶ್ರೀ ಕಂಠೀರವ ಕ್ರೀಡಾ ಸಂಕೀರ್ಣ, 
1. | ಕೋರಮಂಗಲ ಒಳಾಂಗಣ ಕ್ರೀಡಾಂಗಣ, ಅಕ್ಕಿತಿಮ್ಮನಹಳಿ 30000000.00 
ಹಾಕಿ ಕ್ರೀಡಾಂಗಣ. 
೨7 ಚಿಂಗಳೂರು ನಗರದ ತಾಲ್ಲೂಕು ಕ್ರೀಡಾಂಗಣಗಳು. 2160000.00 
3. | ಚಿಂಗಳೂರು ಗ್ರಾಮಾಂತರ ತಾಲ್ಲೂಕು ಕ್ರೀಡಾಂಗಣಗಳು. 2212000.00 
4. | ಚಿತ್ರದುರ್ಗ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 3648000.00 
5, | ಕೋಲಾರ ಜಿಲ್ತಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 2432000.00 
6 ಶಿವಮೊಗ್ಗ ಜಿಲ್ದಾ ಹಾಗೂ ತಾಲೂಕು ಕ್ರೀಡಾಂಗಣಗಳು. 3892000.00 
7 | ತುಮಕೂರು ಜಿಲ್ಲಾ ಹಾಗೂ ತಾಲ್ಲೂಕು ಪ್ರೀಡಾಂಗಣಗಳು. 1874000.00 
8. | ದಾವಣಗೆರೆ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 3776000.00 
9. | ರಾಮನಗರ ಜಿಲ್ಲಾ ಹಾಗೂ ತಾಲ್ಲೂಕು ಪ್ರೀಡಾಲಂಗಣಗಳು. 1654000.00 
ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲ್ಲೂಕು 
10. ಫ್ರೀಡಾಂಗಣಗಳು. 2068000.00 
11.] ಮೈಸೂರು ಜಿಲ್ಲಾ ಹಾಗೂ ತಾಲ್ಲೂಕು ಶೀಡಾಂಗಣಗಳು. 2436000.00 
ಚಿಕ್ಕಮಗಳೂರು ಜಿಲ್ಲಾ ಹಾಗೂ ತಾಲ್ಲೂಕು 
12. ಕೀಡಾಂಗಣಗಳು. 1704000.00 
13.| ದಕ್ತಿಣ ಕನ್ನಡ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 2626000.00 | 
14. ಹಾಸನ ಜಿಲ್ಲಾ ಹಾಗೂ ತಾಲೂಕು ಶ್ರೀಡಾಂಗಣಗಳು. 2558000.00 
15. | ಕೊಡಗು ಜಿಲ್ಲಾ ಾಗೂ ತಾಲ್ಲೂಕು ಪ್ರೀಡಾಂಗಣಗಳು. 1896000.00 
16. | ಮಂಡ್ಯ ಜಿಲ್ದಾ ಹಾಗೂ ತಾಲ್ಲೂಕು ಶೀಡಾಂಗಣಗಳು. 3042000.00 
17. ಚಾಮರಾಜನಗರ ಜಿಲ್ಲಾ ಹಾಗೂ ತಾಲ್ಲೂಕು 3286000.00 
ಕ್ರೀಡಾಂಗಣಗಳು. 
18. | ಉಡುಪಿ ಜಿಲ್ಲಾ ಹಾಗೂ ತಾಲ್ಲೂಕು ಪ್ರೀಡಾಂಗಣಗಳು. 2258000.00 
19. | ಬೆಳಗಾವಿ ಜಿಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. | 3702000.00 
20. | ವಿಜಯಪುರ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 2262000.00 
21. ಧಾರವಾಡ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 3428000.00 
22.| ಉತ್ತರ ಕನ್ನಡ ಜಿಲ್ಲಾ ಹಾಗೂ ತಾಲ್ಲೂಕು ಕೀಡಾಂಗಣಗಳು. 2360000.00 
3 ಗಾಗಲಕೋಟಿ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 2436000.00 
24.1 ಗೆದಗ ಜಿಲ್ಲಾ ಹಾಗೂ ತಾಲ್ಲೂಕು ಶೀಡಾಂಗಣಗಳು. 972000.00 
251 ಹಾವೇರಿ ಜಿಲ್ಲಾ ಹಾಗೂ ತಾಲ್ಲೂಕು ಶ್ರೀಡಾಂಗಣಗಳು. 2798000.00 
26.1 ಕಲಬುರಗಿ ಜಿಲಾ ಹಾಗೂ ತಾಲ್ಲೂಕು ಶ್ರೀಡಾಂಗಣಗಳು. 2188000.00 
27. ಬಳ್ಳಾರಿ ಜಿಲ್ಲಾ ಹಾಗೂ ತಾಲ್ಲೂಕು ಸ್ರೀಡಾಂಗಣಗಳು. 1894000.00 
28.1 ಬೀದರ್‌ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 2672000.00 
29.| ರಾಯಚೂರು ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 2068000.00 
30. ಯಾದಗಿರಿ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 2872000.00 
31. | ಕೊಪ್ಮಳ ಜಿಲ್ಲಾ ಹಾಗೂ ತಾಲ್ಲೂಕು ಕ್ರೀಡಾಂಗಣಗಳು. 1826000.00 
ಒಟ್ಟಿ 10,50,00,000.00 


